ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 224212) 
ಸದಸ್ಯರ ಹೆಸರು ; ಶೀ ಪ್ರಕಾಶ್‌ ಕೆ ರಾಠೋಡ್‌ 

(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 5 17.02.2022 


ಉತ್ತರಿಸುವ ಸಚಿವರು : ಗೃಹ ಸಚಿವರು 


ರಿದಲ್ಲ ಬಂಗೆಳೂರು ರದಲ್ಲಿ ವಾಹ ಲ್ಯ 
ವಾಹನಗಳ ಟೋಯಿಂಗ್‌ಗೆ ಅಡಚಣೆಯಾಗುವಂತೆ (ಪ್ರದೇಶಗಳ 
ಇರುವ ನಿಯಮಗಳೇನು ; ನಿಷೇಧ ಪ್ರದೇಶಗಳಲ್ಲಿ ನಿಲುಗಡೆ, ತಪ್ಪು ನಿಲುಗಡೆ, ಪಾದಚಾರಿ ದಾಟುವಿಕೆ, 
ಪಾದಚಾರಿ ರಸ್ತೆಯಲ್ಲಿ ನಿಲುಗಡೆ ಹಾಗೂ ಡಬಲ್‌ ಪಾರ್ಕಿಂಗ್‌ ಇತ್ಯಾದಿ) 


ವಾಹನಗಳನ್ನು ಸಾಗಿಸಲು ಹುಕ್‌ ಮತ್ತು ಚೈನ್‌ ವಿಧಾನ ಅಥವಾ 


ಚೆಕ್ರಗಳಿಂದ ಎತ್ತುವ ವಿಧಾನವನ್ನು ಒಳಗೊಂಡ ಟೋಯಿಂಗ್‌ 
ವಾಹನಗಳನ್ನು ಉಪಯೋಗಿಸಲಾಗುತ್ತಿದೆ. 


ವಾಹನಗಳನ್ನು ಎಳೆದೊಯಲು ಅರುವ ಕಾನೂನು ನಿಯಮಗಳು; 
ರುವ ಕಾನೂನು ನಿಯಮಗಳು. 


ಸಂಬಂಧಿಸಿದ ಕಲಂ; ಭಾರತೀಯ ಮೋಟಾರ್‌ ವಾಹನ ಕಾಯ್ದೆ ಕಲಂ 122. 


ಕಲಂ 122: ಅಪಾಯಕಾರಿ ರೀತಿಯಲ್ಲಿ ಮಾಹನವನು ನಿಲಿಸುವುದು; 
ನ್ಯ ಬಾಹಿನವನ್ನು ನಿಲ್ಲಿ § 


ರಸ್ತೆಯ ಇತರೆ ಬಳಕೆದಾರರಿಗೆ ಅಪಾಯ, ಅಡಚಣೆ ಅಥವಾ 
| ಅನಗತ್ಯ ಅನಾನುಕೂಲತೆ ಉಂಟು ಮಾಡುವ ಹಾಗೂ ಅಂತಹ 
ಸಾಧ್ಯತೆಯಿರುವ ರೀತಿಯಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ 
ವಾಹನವನ್ನು ನಿಲ್ಲಿಸಿ ಹೋಗುವುದು ಅಪರಾಧ, ಅಂತಹ ವಾಹನಗಳನ್ನು 
ಹೊಲೀಸರು ಎಳೆದೊಯ್ಯಬಹುದು ಮತ್ತು ಹೀಗೆ ಎಳೆಯುವುದಕ್ಕೆ ತಗಲುವ 
ಶುಲ್ಕವನ್ನು ಹಾಗೂ ಆತನ ಅಪರಾಧಕ್ಕೆ ಶುಲ್ಕವನ್ನು ವಿಧಿಸಬಹುದು. 


ಕಲಂ 127: ಸಾರ್ವಜನಿಕ ಸಳದಲಿ ಪರಿತ್ನಕವಾಗಿ ಅಥವಾ 


ಉಪೇಕಿ ತವಾಗಿ ಬಿಟ್ಟಿರುವ ಮೋಟಾರ್‌ ವಾಹನಗಳನ್ನು ತೆಗೆಯುವುದು, 


(1) ವಾಹನವನ್ನು ಸಾರ್ವಜನಿಕ ಸ್ಥಳದಲ್ಲಿ 10 ಗಂಟೆಗಳಿಗೂ ಹೆಚ್ಚು 
ಕಾಲ ಹಾಗೇ ಬಿಟ್ಟು ಹೋಗಿದ್ದರೆ ಅಥವಾ ನಿಲುಗಡೆ ಮಾಡಬಾರದು 
ಎಂದಿದ್ದ ಸ್ಥಳದಲ್ಲಿ ನಿಲ್ಲಿಸಿದ್ದರೆ ಸಮವಸ್ತ್ರದಲ್ಲಿರುವ ಆ ಪ್ರದೇಶದ 
ಹೊಲೀಸ್‌ ಅಧಿಕಾರಿಯು ಅದನ್ನು ಆಜ್ಞೆ 


ಎಳೆದೊಯ್ಯುವಂತೆ 


2) ಸಂಚಾರಕ್ಕೆ ಅಡಚಣೆ ಉಂಟು ಮಾಡುವ ರೀತಿಯಲ್ಲಿ ವಾಹನಬನ್ನು 
ಹಾಗೆಯೇ ಬಿಟ್ಟು ಹೋಗಿದ್ದರೆ ಆ ಪ್ರದೇಶದ ಹೊಲೀಸ್‌ ಅಧಿಕಾರಿಯ 
ಆಜೆಯ ಮೇರಗೆ ತಕ್ಷಣವೇ ಅದನ್ನು ಎಳೆದೊಯ್ಯುವ ಮೂಲಕ 
-ಅಲ್ಲಿಂದ ತೆಗೆಯಬಹುದು. 

3) ಎಳೆದೊಯ್ಯುವುದಕ್ಕೆ ತಗಲಿದ ಖರ್ಚನ್ನು ಮಾಲೀಕನು ತೆರಬೇಕು. 


; ಇನ್ಯಾವುದಾದರೂ ದಂಡ ವಿಧಿಸಿದ್ದರೆ ಅದನ್ನೂ ತೆರಬೇಕು. 
ಡ್‌ 'ಟಾಹಮಂಗ್‌ ಮಾಡಲು ಇರವ ಚಂಗಳನರು ನಗರದಲ್ಲಿ "ಒಟ್ಟು 97 ಪಾಸಗ ಪೋಮಂಗ್‌ ವಾಹನಗಳ 
ವಾಹನಗಳ ಸಂಖ್ಯೆ ಎಷ್ಟು ಕಾರ್ಯ ನಿರ್ವಹಿಸುತ್ತಿವೆ. ಚಿಂಡರ್‌ನಲ್ಲಿನ ಕರಾರಿನಂತೆ ಈ ಎಲ್ಲಾ 
ಇವುಗಳಲ್ಲಿ ಕಾರ್ಯ | ಟೋಯಿಂಗ್‌ ವಾಹನಗಳಲ್ಲಿ ಖಾಸಗಿ ಟೋಯಿಂಗ್‌ ವಾಹನ ಮಾಲೀಕರೇ 


ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ನೇಮಿಸಲ್ಪಟ್ಟ ಸಿಬ್ಬಂದಿಗಳು ಕಾರ್ಯ ನಿರ್ವಹಿಸುತ್ತಾರೆ. 


ಯಾರು ; 

IO ಷಾಹ್‌ ಮಾಡನ ಸಾರದ ಅ ಸಾಟ್‌ ಸಂಷ್ಯೆಹೆಚ್‌ JESS TON 
ವಾಹನದಿಂದ ಪಡೆಯುತ್ತಿರುವ ದಿನಾಂಕ:20.09.2016 ರಲ್ಲಿ ಬೆಂಗಳೂರು ನಗರಕ್ಕೆ ಖಾಸಗಿ ಟೋಯಿಂಗ್‌ 
ಶುಲ್ಕ ಎಷ್ಟು (ಯಾವ ಯಾವ | ವ್ಯವಸ್ಥೆಯನ್ನು ಮಂಜೂರು ನೀಡಿದ್ದು, ಟೋ ಮಾಡಲಾದ 
ವಾಹನಕ್ಕೆ ಎಷ್ಟು ಹಣ | ವಾಹನದ ಚಾಲಕ/ಮಾಲೀಕರಿಂದ ವಾಹನಗಳ ವಿಧದ ಆಧಾರದ ಮೇರೆಗೆ 
ಪಡೆಯಲಾಗುತ್ತಿದೆ; ಇದರಿಂದ | (Type of ಭeಗicles) ವಸೂಲಾತಿ ಮಾಡಬೇಕಾದ ದಂಡ ಮೊತ್ತದ 
ಸರ್ಕಾರಕ್ಕೆ ಬರುತ್ತಿರುವ ಹಣ | ದರವನ್ನು ಮತ್ತು ಖಾಸಗಿ ಟೋ ವಾಹನಗಳ ಮಾಲೀಕರಿಗೆ 
ಎಷ್ಟು 'ಹಾಗೂ' ಏಜೆನ್ಸಿಗಳಿಗೆ | ಪಾವತಿಸಬೇಕಾದ ದರಗಳನ್ನು ನಿಗದಿಪಡಿಸಿ ಅಧಿಸೂಚನೆಯನ್ನು 
ನೀಡುತ್ತಿರುವ ಹಣ ಎಷ್ಟು? ಹೊರಡಿಸಿದ್ದು, ಅನುಬಂಧ ಲಗತ್ತಿಸಲಾಗಿದೆ. 


ಹೆಚ್‌ಡಿ 41 ಎಸ್‌ಎಸ್‌ಟಿ 2022 ! 


CI) LE1IPH FA 22254454 im (oon: 


pe 


a, 
2 
ಕರ್ನಾಟಿಕ ಸರ್ಲಾರ 
ಸಂಖ್ಯೆಹೆಜ್‌ಡಿ 330; ಎಸ್‌ಎಸ್‌ಟಿ 2016 ಕರ್ನಾಟಕ ಸರ್ಕಾರ ಸಚೆವಾಲಯ 
i ವಿಧಾನ ಸೌಧ 
ಬೆಂಗಳೂರು, ದಿನಾಂಕ:20.09.2416 
ಅಧಿಸ್ಫೂಚನೆ ಭೆ 


" ಬೆಂಗಳೂರು; ನಗರ ಸಲಜಂರ ವಿಭಾಗದ ವ್ಯಾಪ್ತಿಯ ರಸ್ತೆಗಳಲ್ಲಿ ಅಸ್ತವ್ಯಸ್ಥ ಹಾಗೂ ಅಸಮರ್ಪಕವಾಗಿ. 


~ೌ 


ನಿಷೇಧಿತೆನಿರ್ಬಂಧಿತ ಸ್ಥಳಗಳಲ್ಲಿ ನಿಲ್ಲಿಸುವ ಹಾಗ” ಸುಗಮ ಸಂಜಾರ ವ್ಯಪಸ್ಥೆಗೆ ಅಥಚೆಣಿೆಯನ್ನುಂಟು 


ಮಾಡಲು ಖಾಸಗಿ ಹೋಯಿಂಗ್‌ ವಾಹನಗಳನ್ನು ಬಾಡಿಗೆ 'ಆಭಿಸಿರದಲ್ಲಿ ಹಡೆದು ನಿರ್ವಹಿಸಲಾಗುತ್ತಿದ್ದು, ಟೋ 
ಮಾಡಲಾಗುವ ವಾಹನಗಳ ಮಾಲೀಕರಿಗಿ ಪಾವತಿಸಬೇಕಾದ ಬಾಡಿಗೆ ಮೊತ್ತಕ್ಕೆ ಸಂಬಂಧಿಸಿದಂತೆ ದರಗಳನ್ನು 
ಸರ್ಣರೆದ ಅಧಿಸೂಜನೆ ಸಂಖ್ಯೆ: ಹೆಚ್‌ಡಿ 63 ಏಸ್‌ಎಸ್‌ಟಿ 200, ದಿನಾಂ$19.05.2008ದಲ್ಲಿ ನಿಗಧಿಪಡಿಸಿದೆ. 


ಬೆಂಗಳೂರು, ಸಗಬಕ್ಕಿ ಅನ್ಫಯವಾಗುವರೆಕೆ” ಪ್ರಸ್ತುತ ಇರುವ' ದರಗಳನ್ನು, ಟೋಯಿಂಗ್‌ ಮಾಡುವ 


ಇನ್ಲೆಕ್ಷರ್‌ ದರ್ಜೆಯ ಅಥವಾ ಅದಕ್ಕಿಂತ ಹೆಚ್ಚಿನ ದೆಜೀಯ ಅಭಿಕಂರಿಗಳು ಲಾಹನಗಳನ್ನು ಟೋ ಮಾಡಿಸಲು 
ಹಾಗೂ ವಾಹನ ಚಾಲಕರಿಗೆ/ಮಾಲೀಕರಿಗೆ  'ಹೋಯಿಂಗ್‌ ಶುಲ್ಕವನ್ನು ಎಧಿಸಲು 63ರ ಕರ್ನಾಟಕ 
ಮೋಟಾರು ವಾಹನಗಳ ನಿಯಮ 325 ಉಪನಿಯಮ (3ರಲ್ಲಿ ಸರ್ಕಾಧಕ್ಕೆ ಪ್ರದತ್ತವಾಗಿರುಣ ಇಧಿಕಾರದನ್ನಯ 
ಚ ಕೆಳಕಂಡಂತೆ ಪರಿಷ್ಕರಿಸಿ ನಿಗಧಿಪಡಿಸಿದೆ. 


5 ಕ 


SRN ಚಾ] 
ವಾಹನಗಳ f 
ಮೊಲೀಕಟಸೆ 
ಪಾವಶಿಸಬೇಳಾಬ 
ಚಡ 


f | 
i 
: ಮಾಹನಗ್ಗಳ್ಳು 2 | 
2 ಕ | p 


* Ws 
; (ಕಾರೆಗಳು, ಮೂರು 
| ಚಕ್ರ ಮಾಹನಗಳ್ಲು, 
| ಟಂಯೋಗಳು ಮುತ್ತು 
ಆಟೋ ರಿಲ್ಲಾಗಳಟ) 


ra RR Te 
TERRE Te} 1006 [_ S50 ಮ 0 


1PM FAX 22254451 mp f @ 0062 


ಇರಿ oo 
ಇದರೊಂದಿಗೆ ಸೆಂಜಾರ ನಿಯಮ ಉಲ್ಲಂಘನೆಯ ಆಧಾರದ ಮೇಲೆ: ಸಂಬದಿಧಿಸಿದ 

ವಿರಿಮಿತಿಯಲ್ಲಿರುವ ನ್ಯಾಯಾಲಯಗಳು ಕರ್ನಾಟಕ, ಮೋಟಾರು ವಾಹನಗಳ ಅಧಿನಿಯಮದನ್ನಯ 

ಒಂಡವನು, ವಿಧಿಸಿದಲ್ಲಿ. ಆ ದಂಡವನ್ನೂ ಸಹ ಬಾಹನ ಚಾಲಕರು/ಮಾಲೀಕರು ಪಾವತಿಸುವುದು. 


ಕರ್ನಾಟಕೆ ರಾಜ್ಯಪಾಲರ ಜದೇಶದನ್ವಯ 
ಮತ್ತು ಅವರ ಹೆಸರಿನಲ್ಲಿ, 
Cr 
'ಹದ್ಮನಿದೇವ) 
ಸರ್ಕಾರದೆ ಅಧೀನ ಕಾರ್ಯದರ್ಶಿ. 
ಒಳಾಡಳಿತ ಇಲಾಖೆ(ಕಾನೂನು ಮತ್ತು ಸುವ್ಯವಸ್ಥೆ) 
KRo0-22033326.e-nailtuslochome karnataka. gu in 


ಇವದಿಗೆ: f . $ 
ಸ ಲನಕಾರರು, ಕರ್ನಾಟಕ ರಾಜ್ಯ ಪತ್ರ, `ಚೆಂಗಳೂರು ಮುರದಿನ ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟಿಸಿ. 
ಒಂಡಳಿತ ಇಲಾಖೆ. ಕಾನೂನು ೩ ಸುವ್ಯವಸ್ಥೆ -ಎ ತಾಖೆಗೆ 25 ಪ್ರತಿಗಳನ್ನು ಒದಗಿಸುವಂತೆ ಕೋರಿವೆ. 

) ಮಹಾಲೇಖಪಾಲರು, (ಎ ಮತ್ತು ಇ), ಕರ್ನಾಟಕ, ಬೆಂಗಳೂರು. 

2) ಕಾರದ ಅಪರ ಮುಖ್ಯ ಕಾರ್ಯದರ್ಶಿ. ಆರ್ಥಿಕ ಇಲಾಖೆ, ವಿಧಾನ ಸೌಧ. ಬೆಂಗಳೂರು. 

3) ಸರ್ಕಾರದ ಅಪರ.ಮುಖ್ಯ ಕಾರ್ಯದರ್ಶಿ. ಒಳಾಡಳಿತ ಇಲಾಖೆ, ವಿಧಾನ ಸೌಧ. ಬೆಂಗಳೂರು. 

4) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ(ಹಸಿಎಎಸ್‌), ಒಳಾಡಳಿತ ಇಲಾಖೆ. ವಿಧಾನ ಸೌಧ, 
ಬೆಂಗಳೂರು. p _ k 

5) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ. ಸಾರಿಗೆ ಇಲಾಖೆ. ಬಹು ಮಹಡಿಗಳ ಕಟ್ಟಡ. ಬೆಂಗಳೂರು. 

೪ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು. ನೃಪತುಂಗ ಫಸ್ಟ. ಬೆಂಗಳೂರು, 

7) ಹೆಚ್ಚುವರಿ ಖಬೊಲೀಸ್‌ ಮಹಾನಿರ್ದೇಶಕರು. ಕಾನೂನು ಮತ್ತು ಸುವ್ಯಷಸ್ಥೆ, ಬಿಂಗಳೂರು, 

$ ಪೊಲೀಸ್‌ ಮಹಾನಿರೀಕ್ಷಕರು ಮತ್ತು ಆಯುಕ್ತರು. ಸಂಚಾರ ಮತ್ತು ರಸ್ತೆ ಸುರಕ್ಷತೆ. ಜಿಂಗಳೂರು. 

9) ಪೊಲೀಸ್‌ ಆಯುಕ್ತರು, ಬೆಂಗಳೂರು ಸಗರ. ಬೆರಿಗಳೂರು. k 

10) ಉಪಾಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ರಾಜ್ಯ ರಸ್ಸೆ ಸಾರಿಗೆ ನಿಗಮ 
ನಿಯಮಿತ ಬೆಂಗಳೂರು, ) 

॥) ಆಯುಕ್ತರು. ಸಾರಿಗೆ .ಮತ್ತು ರಸ್ತೆ ಸುರಕ್ಷತೆ. ಟಿಟಿಎಂಸಿ, "ಎ” ಬ್ಲಾಕ್‌. ನೇ ಮಹಡಿ ಶಾಂತಿ ಸಗರ, 
ಬೆಂಗಳೂರು. 

!2)ಹೆಚ್ಚುವರಿ ಹೊಲೀಸ್‌ ಆಯುಕ್ತರು. ಸಂಚಾರ ಮತ್ತು ಭದ್ರತೆ. ಬೆಂಗಳೂರು 

ಖಾರದ ಉಪ ಕಾರ್ಯದರ್ಶಿ(ಕಾನೂಸು & ಸುವ್ಯವಸ್ಥೆ) ರವರ ಆಪ್ಪ ಸಹಾಯಕರು, ಒಳಾಡಳಿತ 
ಇಲಾಖೆ, ವಿಧಾನ ಸೌಧ. - 

ಖಡಿಜಿಸಿ/ಾಖಾ ರಕ್ಷ ಕಡತ. ಹೆಚ್ಚುವರಿ ಪ್ರತಿ. 


